ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 

(ಮೊದಲನೇ ಅಧಿವೇಶನ) 
(ಮುಂದುವರೆದ ಉಪವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಶುಕ್ರವಾರ, ದಿನಾಂಕ ಏ9ಸೇ ಜುಲೈ, 2೦13 
(ಸಮಯ; ಬೆಳಗ್ಗೆ 10.೦೦ ಗಂಟಿಗೆ) 


1. ವಿಶ್ತೀಯ ಕಾರ್ಯಕಲಾಪಗಳು 


2೦13-14ನೇ ಸಾಅನ ಪರಿಷ್ಕೃತ ಆಯವ್ಯಯ ಅಂದಾಜುಗಳ ಮೇಲೆ ಮುಂದುವರೆದ 
ಸಾಮಾನ್ಯ ಚರ್ಚೆ ಹಾಗೂ ಬೇಡಿಕೆಗಳ ಮೇಅನ ಚರ್ಚೆ. 


ಬೇಡಿಕೆ. ಸಂಖ್ಯೆ ಬೇಡಿಕೆಗಳ ಹೆಸರು 


[ec ಆರ್ಥಿಕ 

೦4 ಸಿಬ್ಬ೦ದಿ ಮತ್ತು ಆಡಳತ ಸುಧಾರಣೆ 

18 ವಾಣಿಜ್ಯ ಮತ್ತು ಕೈಗಾರಿಕೆ 

24 ಇಂಧನ 

12 ವಾರ್ತಾ, ಪ್ರವಾಸೋದ್ಯಮ ಮತ್ತು ಯುವಜನಸೇವೆಗಳು 
17 ಶಿಕ್ಷಣ 

೦೩ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ 

27 ಕಾನೂನು 

26 ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ 
೦8 ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ 

೦7 ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
14 ಕಂದಾಯ 

20 ಲೋಕೋಪಯೋಗಿ 

೦೮ ಒಳಾಡಳಿತ ಮತ್ತು ಸಾರಿಗೆ 

೦೨9 ಸಹಕಾರ 

16 ವಸತಿ 

19 ನಗರಾಭಿವೃದ್ಧಿ 

21 ಜಲಸಂಪನ್ಮೂಲ 

22 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 


ಪು.ತಿ.ನೋ., 


-2- 


10 ಸಮಾಜ ಕಲ್ಯಾಣ 

1ರ ಮಾಹಿತಿ ತಂತ್ರಜ್ಞಾನ 

26 ಯೋಜನೆ, ಸಾಂಖ್ಯಕ, ವಿಜ್ಞಾನ ಮತ್ತು ತಂತ್ರಜ್ಞಾನ 
13 ಆಹಾರ ಮತ್ತು ನಾಗರೀಕ ಸರಬರಾಜು 

೦1 ಕೃಷಿ ಮತ್ತು ತೋಟಗಾರಿಕೆ 

೦6 ಮೂಲಭೂತ ಸೌಕರ್ಯ ಅಅವೃದ್ಧಿ 

1 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 

೨೮ ಕನ್ನಡ ಮತ್ತು ಸಂಸ್ಕೃತಿ 

23 ಕಾರ್ಮಿಕ 


2. ಶಾಸನ ರಚಸೆ 


ವಿಧೇಯಕಗಳನ್ನು ಪರ್ಯಾಲೋಚಿಸುವುದು ಹಾಗೂ, ಅಂಗೀಕರಿಸುವುದು 


1 ಕರ್ನಾಟಕ ಪೌರನಿಗಮಗಳ (ತಿದ್ದುಪಡಿ) ವಿಧೇಯಕ, 2೦13 
ಶ್ರೀ ಸಿದ್ದರಾಮಯ್ಯ ( ಮುಖ್ಯಮಂತ್ರಿಯವರು) ಅವರು:- 


ಅ) 2೦13ನೇ ಸಾಅನ ಕರ್ನಾಟಕ ಪೌರನಿಗಮಗಳ (ತಿದ್ದುಪಡಿ) 

ವಿಧೇಯಕವನ್ನು ಪರ್ಯಾಲೋಜಿಸಬೇಕೆ೦ದು ಸೂಚಿಸುವುದು; 

ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 
2) ಕರ್ನಾಟಕ ಪೌರನಿಣಮಗಳ (ತಿದ್ದುಪಡಿ) ವಿಧೇಯಕ, 2೦13 

ಶ್ರೀ ವಿನಯಕುಮಾರ್‌ ಸೊರಕೆ ( ನಗರಾಭವೃದ್ಧಿ ಸಚಿವರು) ಅವರು:- 


ಅ) 2೦13ನೇ ಸಾಅನ ಕರ್ನಾಟಕ ಪೌರನಿಗಮಗಳ (ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು: 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಗಾ] 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಹನ್ನೊಂದನೇ ಪಟ್ಟ 

ಆ) ದಿನಾಂಕ: 17ನೇ ಜುಲೈ, 2೦1ರ 
ನಾಲ್ಗನೇ ಪಣ್ಣಲಖಂದ ತಡೆಹಿಡಿಯಲಾದ ಕ ಪೌರಾಡಳತ,ಸ್ಥಳೀಯ ಸಂಸ್ಥೆಗಳು, 
ಡಾ| ಶಿವರಾಜ್‌ ಪಾಟೀಲ್‌ ಎಸ್‌. ಸಾರ್ವಜನಿಕ ಉದ್ದಿಮೆಗಳ ಹಾಗೂ 
ಅವರ ಖುಕ್ಕೆ ಗುರುತಿನ ಅಲ್ಪಸಂಖ್ಯಾತರ ಕಲ್ಯಾಣ, ಹಜ್‌ 
ಪ್ರಶ್ನೆ ಸಂಖ್ಯೆ:5೦(ಐ೦೦) ಮತ್ತು ವಕ್ಫ್‌ ಸಚಿವರು 

ಇ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು 2 ಹನ್ನೊಂದನೇ ಪಟ್ಟ 


ಪು.ತಿ.ಸೋ., 


೨೪ 


[4 ಗಮನ ಸೆಳೆಯುವ ಸೂಚನೆಗಳು ) 


1. ಶ್ರೀ ಕೆ.ಎಸ್‌. ಪುಟ್ಟಣ್ಣಯ್ಯ ಅವರು ಕೃಷಿ ಪ್ರದೇಶದಲ್ಲ ಕೆಲಸ ಮಾಡುವ ಮಹಿಳೆಯರು 
ಹೆಚ್ಚಾಗಿ ಗರ್ಭಕೋಶದ ಕಾಯಿಲೆಗೆ ತುತ್ತಾಗುತ್ತಿರುವುದರಿಂದ ಅವರಿಗೆ ಉಚಿತ 
ಚಿಕಿತ್ಸೆಯನ್ನು ನೀಡುವ ಬಗ್ಗೆ ಮಾನ್ಯ ಆರೋಗ್ಯ ಕುಟು೦ಬ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. 


2. ಶ್ರೀ. ಕೆ. ವಸಂತ ಬಂಗೇರ ಅವರು ಉಜರೆ ಎಸ್‌.ಡಿ.ಎಂ ಕಾಲೇಜನ ವಿದ್ಯಾರ್ಥಿನಿ 
ಅಪರಿಚತರರಿಂದ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದ ಬಟ್ಟಿ ಮಾನ್ಯ ಗೃಹ ಸಜವರ 
ಗಮನ ಸೆಳೆಯುವುದು. 


ಆ. ಶ್ರೀ ಹೆಚ್‌.ಸಿ. ಬಾಲಕೃಷ್ಣ ಅವರು 2೦೦೨-1೦ನೇ ಸಾಅನಲ್ಲ ಮಾಗಡಿ ತಾಲ್ಲೂಕು 
ಅಜ್ಜನಹಳ್ಳಿ ಗ್ರಾಮಪಂಚಾಯಿತಿಯಲ್ಲ ಉದ್ಯೋಗ ಖಾತ್ರಿ ಯೋಜನೆಯಡಿ ಕಾಮಗಾರಿಗಳು 
ಪೂರ್ಣಗೊಂಡಿದ್ದರು ಬಾಕಿ ಹಣ ಪಾವತಿ ಮಾಡದಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭವೃದ್ಧಿ 
ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


4. ಶ್ರೀ ಕೆ.ಎಂ. ಶಿವಅಂ೦ಗೇಗೌಡ ಅವರು ರಾಜ್ಯದಲ್ಣ ಕಡ್ಡಾಯ ಶಿಕ್ಷಣ ಕಾಯ್ದೆಯಡಿ 
ಖಾಸಗಿ ಶಾಲೆಗಳಲ್ಲಿ. ಬಡ ವಿದ್ಯಾರ್ಥಿಗಳಗೆ ಪ್ರವೇಶ ನೀಡದಿರುವುದರಿಂದ 
ಉಂಟಾಗುತ್ತಿರುವ ತೊಂದರೆಯ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ 
ಗಮನ ಸೆಳೆಯುವುದು. 


5. ಶ್ರೀ ವಿ. ಸುನೀಲ್‌ ಕುಮಾರ್‌ ಅವರು ಉಡುಪಿ ಜಲ್ಲೆಯ ಕೆಲವು ಗ್ರಾಮಗಳು ನಕ್ಸಲ್‌ 
ಪೀಡಿತವಾಗಿದ್ದು ಈ ಗ್ರಾಮಗಳ ಮೂಲಭೂತ ಸಮಸ್ಯೆಗಳ ನಿವಾರಣೆ ಬಗ್ಗೆ ಗೃಹ 
ಸಚಿವರ ಗಮನ ಸೆಳೆಯುವುದು. 


6. ಕ್ರೀ ಎಸ್‌. ಮಧು ಬಂಗಾರಪ್ಪ ಅವರು ಬ್ರಹ್ಮಶ್ರೀ ನಾರಾಯಣ ಗುರುಗಳ 
ಜಯಂತಿಯನ್ನು ಸರ್ಕಾರದಿಂದ ಆಚರಿಸುವ ಮತ್ತು ಶಾಲಾ ಪಠ್ಯ ಪುಸ್ತಕಗಳಲ್ಲ 
ಸೇರಿಸುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 

7. ಕ್ರೀ ಪಿ.ಆರ್‌. ಸುಧಾಕರ್‌ ಲಾಲ್‌ ಅವರು ರಾಜ್ಯದಲ್ಲಿ ಸರ್ವ ಶಿಕ್ಷಣ 
ಅಭಯಾನದಡಿಯಲ್ಲ ಸಮನ್ಮಯ ಶಿಕ್ಷಣ ಸಂಪನ್ಯೂಲ ಶಿಕ್ಷಕರಗಳನ್ನು ಕೆಲವು ಜಲ್ಲೆಗಳಲ್ಲಿ 
ನೇಮಿಸಿಕೊಳ್ಳದಿರುವುದರಿ೦ದ ಅಂಗವಿಕಲ ಮಕ್ಕಳಗೆ ತೊಂದರೆಯಾಗುತ್ತಿರುವ ಬಗ್ಗೆ 
ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


8. ಶ್ರೀ ಹೆಚ್‌.ಡಿ.ರೇವಣ್ಣ ಅವರು ಹಾಸನ ನಗರದ ಬಸ್‌ ನಿಲ್ದಾಣ ಹತ್ತಿರ ಚನ್ನಪಟ್ಟಣದ 
ಕೆರೆ ಅಂಗಳದಲ್ಲ ರೈಲ್ವೆ ನಿಲ್ದಾಣಕ್ಕಾಗಿ ಜಮೀನು ಮಂಜೂರುವಾಗಿದ್ದರು ಹಣ ಪಾವತಿಸದೇ 
ಕಾಮಗಾರಿ ಪ್ರಕ್ರಿಯೆ ಪ್ರಾರಂಭ ಮಾಡದಿರುವ ಬಗ್ಗೆ ಮಾನ್ಯ ಮೂಲಭೂತ ಸೌಲಭ್ಯ 
ಅಭಪಖ್ಯದ್ಧಿ ಮತ್ತು ವಾರ್ತಾ ಸಚವರ ಗಮನ ಸೆಳೆಯುವುದು. 


ಇ. ಶ್ರೀ ಜ.ಜ. ನಿಂಗಯ್ಯ ಅವರು ಚಿಕ್ಕಮಗಳೂರು ಜಲ್ಲೆ ಮೂಡಗೆರೆ ತಾಲ್ಲೂಕು ಕಳಸ 
ಹೋಬಳಯ ಶ್ರೀ ಕಲಕೇಶ್ವರ ಸ್ಥಾಮಿ ದೇವಾಲಕ್ಕೆ ಉಂಬಳ ಜಣ್ಟದ್ದ ಭೂಮಿಯನ್ನು ಅರಣ್ಯ 
ಇಲಾಖೆಗೆ ಹಸ್ತಾಂತರಿಸಬೇಕೆಂದು ಉಚ್ಛನ್ಯಾಯಲಯವು ತೀರ್ಪು ನೀಡಿರುವುದರಿಂದ ಬಡ 
ಕೃಷಿ ಕಾರ್ಮಿಕರಿಗೆ ತೊಂದರೆಯಾಗಿರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯವುದು. 

ಪು.ತಿ.ನೋ., 


10. ಶ್ರೀ ಜ.ಹೆಚ್‌. ಶ್ರೀನಿವಾಸ ಅವರು ರಾಜ್ಯದಲ್ಲನ ತಾಲ್ಲೂಕು ಪಂಚಾಯಿತಿಗಳಲ್ಲ 
ಪ್ರಭಾರ ಕಾರ್ಯನಿರ್ವಹಣಾಧಿಕಾರಿಗಳನ್ನು ಮಾತು ಇಲಾಖೆ ವಾಪಸ್ಸು ಕಳುಹಿಸಿ ಅನುಭವಿ 
ಅಧಿಕಾರಿಗಳನ್ನು ನೇಮಕ ಮಾಡುವ ಬಗ್ದೆ ಮಾನ್ಯ ಗ್ರಾಮೀಣಾಜವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


5. ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 


ವಿಷಯದ ಏಗ್ಗೆ ಅಲ್ಲ ಕಾಲಾವಧಿ ಚರ್ಚೆ 


ಶ್ರೀಯುತರುಗಳಾದ ಹೆಚ್‌.ಡಿ.ಕುಮಾರ್‌ಸ್ಟಾಮಿ, ಹೆಚ್‌.ಡಿ.ರೇವಣ್ಣ, ಜ.ನಾಗರಾಜಯ್ಯು, 
ಎಂ.ಟಿ. ಕೃಷ್ಣಪ್ಪ. ಕೆ.ಎಂ.ಶಿವಆಂಗೇೆಗೌಡ ಹಾಗೂ ಇತರರು ರಾಜ್ಯದಲ್ಲ ಆಲೂಗಡ್ಡೆ 
ಬೆಳೆಯುವ ಪ್ರದೇಶಗಳಲ್ಲಿ ಕಳೆವ ಮೂರು ವರ್ಷಗಳಂದ ಸತತವಾಗಿ ಬೆಳೆಯು 
ಅ೦ಗಮಾರಿ ರೋಗಕ್ಕೆ ತುತ್ತಾಗಿರುವುದರಿಂದ ರೈತರು ತೊಂದರೆ ಅನುಭವಿಸುತ್ತಿರುವ ಬಗ್ಗೆ 
ಚರ್ಚೆ. 


ಪಿ.ಓಂಪ್ರಕಾಶ 
Beas 


RN 


(www.kar.nic.in/kla) 


| ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. | 


